ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸೆಷ್ಟ೦ಬರ್‌, 2020 


ರಾಜ್ಯದಲ್ಲಿ ನೋಂದಾವಣೆಯಾಗದೇ ಜಿಸಿಬಿಗಳು ಕಾರ್ಯ ನಿರ್ವಹಿಸುತ್ತಿರುವ ಬಗ್ಗೆ 
ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮನಿರ್ದೇಶನ ಹೊಂದಿದವರು ):- 


649 (750) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಜಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ನೋಂದಾಣಿಯಾದ ಜಿಸಿಬಿಗಳ ಸಂಖ್ಯೆ ಎಷು ; ಅವುಗಳಲ್ಲಿ ಕಾರ್ಯನಿರ್ವಹಿಸುತಿರುವ 
ಜೆಸಿಬಿ ಗಳ ಸಂಖ್ಯೆ ಎಷ್ಟು; (ಪ್ರಾದೇಶಿಕ ಸಾರಿಗೆ ಕಛೇರಿವಾರು ವಿವರಗಳನ್ನು ನೀಡುವುದು) 


(ಆ) ಉಡುಪಿ ಜಿಲ್ಲೆಯಲ್ಲಿ ನೋಂದಾಣಿಯಾದ ಜಿಸಿಬಿ ಗಳ ಸಂಖ್ಯೆ ಎಷ್ಟು ; (ಜಿಸಿಬಿ ಗಳ ನೋಂದಣಿ ಸಂಖ್ಯೆ 
ಮತ್ತು ಮಾಲೀಕರ ವಿಳಾಸವನ್ನು ಒದಗಿಸುವುದು) 


(ಇ) ಉಡುಪಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೋಂದಾಣಿಯಾಗದಿರುವ ಜಿಸಿಬಿ ಗಳನ್ನು ಮತ್ತು ಇನ್ಯಾವುದೇ 
ಜಿಸಿಬಿ ಸಂಖ್ಯೆಯಲ್ಲಿ ಬಳಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಈ ಕುರಿತು ದಾಖಲಾದ 
ಪ್ರಕರಣಗಳ ಸಂಖ್ಯೆ ಎಷ್ಟು ? (ಪ್ರಕರಣವಾರು ವಿವರ ನೀಡುವುದು) 


